Kerala Gazette No . 13 dated 31st March 2015 . 
PART I 


Section iii 


GOVERN 


2de 


Fu 


KERALA 


VMENT OF KE 


0ರಂಥ 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಎ ) ಇಲಾಖೆ 


ಅಧಿಸೂಚನೆ 


ನಂಬ್ರ 5211 / ಲೆಗ್ , ಎ2/ 2013/ಕಾನೂನು. 


ತಿರುವನಂತಪುರಂ , . 

2013 , ಜುಲೈ 19, 
1935 ಆಷಾಢ 28. 


2013 ಜುಲೈ 18ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ ಈ 

ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. 


ಕೆಳಗಿನ ಅಧ 


ರಾಜ್ಯಪಾಲರ ಆಜ್ಞಾಪ್ರಕಾರ , 

ಸಿ. ರಮಣಿ, 
ವಿಶೇಷ ಕಾರ್ಯದರ್ಶಿ (ಕಾನೂನು). 


G 10/2014 / GPC. 


15. 


2013ರ 40ನೇ ನಂಬ್ರ ಅಧ್ಯಾದೇಶ 

2013ರ ಅಬಕಾರಿ (ತಿದ್ದುಪಡಿ) ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತನಾಲ್ಕನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು. 
1077ರ ಅಬಕಾರಿ ಅಧಿನಿಯಮವನ್ನು ಮತ್ತಷ್ಟು ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 

ಅಧ್ಯಾದೇಶ 
ಪೀಠಿಕೆ. 2013ರ ಅಬಕಾರಿ ಅಧ್ಯಾದೇಶ ( 2013ರ 19) ವನ್ನು 2013 ಫೆಬ್ರುವರಿ 26ನೇ 
ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿರುವುದರಿಂದಲೂ ; 

2013 ಮಾರ್ಚ್ 15ನೇ ದಿನಾಂಕದಂದು ಆರಂಭವಾಗಿ, 2013 ಏಪ್ರಿಲ್ 10ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತುತ 
ಅಧ್ಯಾದೇಶದ ಬದಲು ರಾಜ್ಯ ವಿಧಾನಸಭೆ ಯ ಒಂದು ಅಧಿನಿಯಮವನ್ನು 
ಜಾರಿಗೊಳಿಸುವುದಕ್ಕಿರುವ ಒಂದು ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗು 
ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ ; 

ಪ್ರಸ್ತುತ ಅಧ್ಯಾದೇಶದ ನಿಬಂಧನೆಗಳನ್ನು ಜಾರಿಯಲ್ಲಿರಿಸುವುದಕ್ಕಾಗಿ, 2013ರ ಅಬಕಾರಿ 
( ತಿದ್ದುಪಡಿ) ಅಧ್ಯಾದೇಶ (2013ರ 32 ) ವನ್ನು 2013 ಏಪ್ರಿಲ್ 25ನೇ ದಿನಾಂಕದಂದು 
ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿರುವುದರಿಂದಲೂ 

ಪ್ರಸ್ತುತ ಅಧ್ಯಾದೇಶದ ಬದಲು ರಾಜ್ಯ ವಿಧಾನಸಭೆಯ ಒಂದು ಅಧಿನಿಯಮವನ್ನು 
ಜಾರಿಗೊಳಿಸುವುದಕ್ಕಿರುವ ಒಂದು ಮಸೂದೆಯನ್ನು ಹದಿಮೂರನೇ ಕೇರಳ ರಾಜ್ಯ ವಿಧಾನಸಭೆಯ 
229ನೇ ನಂಬ್ರ ಮಸೂದೆಯಾಗಿ ಕೇರಳ ರಾಜ್ಯ ವಿಧಾನಸಭೆಯಲ್ಲಿ ಮಂಡಿಸಿದ್ದರೂ , 2013 ಜೂನ್ 
10ನೇ ದಿನಾಂಕದಂದು ಆರಂಭವಾಗಿ 2013 ಜುಲೈ ೨ನೇ ದಿನಾಂಕದಂದು ಮುಕ್ತಾಯಗೊಂಡ 
ವಿಧಾನ ಸಭೆಯ ಒಂಭತ್ತನೇ ಅಧಿವೇಶನದಲ್ಲಿ ಅದನ್ನು ಮಂಜೂರುಮಾಡುವುದಕ್ಕೆ 
ಸಾಧ್ಯವಾಗದಿರುವುದರಿಂದಲೂ ; 

ಪ್ರಸ್ತುತ ಅಧ್ಯಾದೇಶದ ನಿಬಂಧನೆಗಳನ್ನು ಜಾರಿಯಲ್ಲಿರಿಸದಿದ್ದಲ್ಲಿ ತೊಂದರೆಗಳು ಉಂಟಾಗ 
ಬಹುದಾದುದರಿಂದಲೂ ; 


16 


ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ ಮತ್ತು ತಾನು 
ತುರ್ತು ಕ್ರಮ ಕೈಗೊಳ್ಳಬೇಕಾದ ಸನ್ನಿವೇಶವು ಜಾರಿಯಲ್ಲಿದೆಯೆಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ ; 

ಈಗ, ಆದುದರಿಂದ, ಭಾರತ ಸಂವಿಧಾನದ 213ನೇ ಅನುಚ್ಛೇದದ ಖಂಡ (1) 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ, ಕೇರಳ ರಾಜ್ಯಪಾಲರು, ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಿರುವರು: 

1 . ಸಣ್ಣ ಹೆಸರು ಮತ್ತು ಪ್ರಾರಂಭ . (1) ಈ ಅಧಿನಿಯಮವನ್ನು 2013ರ 
ಅಬಕಾರಿ (ತಿದ್ದುಪಡಿ) ಅಧ್ಯಾದೇಶ ಎಂದು ಕರೆಯಬಹುದು. 

( 2) ಈ ಅಧ್ಯಾದೇಶದ 7ನೇ ವಿಭಾಗದ ( ಎ) ಖಂಡವು 2013 ಏಪ್ರಿಲ್ 
26ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿಯೂ ಉಳಿದ ನಿಬಂಧನೆಗಳು 2013 
ಫೆಬ್ರುವರಿ 27ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿಯೂ ಭಾವಿಸತಕ್ಕದ್ದು. 

2 . ತಾತ್ಕಾಲಿಕವಾಗಿ ತಿದ್ದುಪಡಿಮಾಡಬೇಕಾದ 1077ರ 1ನೇ ಅಧಿನಿಯಮ. ಈ 
ಅಧ್ಯಾದೇಶವು ಕಾರ್ಯಾಚರಣೆಯಲ್ಲಿರುವಾಗ, 1077ರ ಅಬಕಾರಿ ಅಧಿನಿಯಮ ( 1077ರ 1) 
( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವುದು)ಕ್ಕೆ 3ರಿಂದ 8ರ ವರೆಗಿನ 
ವಿಭಾಗಗಳಲ್ಲಿ ನಿರ್ದಿಷ್ಟಪಡಿಸಿರುವ ತಿದ್ದುಪಡಿಗಳಿಗೆ ವಿಧೇಯವಾಗಿ ಪರಿಣಾಮವಿರುವುದಾಗಿದೆ. 
3 . 15ಎ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 15ಎ ವಿಭಾಗದಲ್ಲಿ, 

( ಎ) ಪಾರ್ಶ್ವ ಶೀರ್ಷಿಕೆಯಲ್ಲಿ “ 18 ” ಎಂಬ ಅಂಕೆಯ ಬದಲು 21 ” ಎಂಬ 
ಅಂಕೆಯನ್ನು ಸೇರಿಸತಕ್ಕದ್ದು. 

( ಬಿ) ವಿಭಾಗದಲ್ಲಿ “ 18 ” ಎಂಬ ಅಂಕೆಯ ಬದಲು “21 ” ಎಂಬ 
ಅಂಕೆಯನ್ನು ಸೇರಿಸತಕ್ಕದ್ದು. 
4 . 15ಬಿ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 15ಬಿ ವಿಭಾಗದಲ್ಲಿ, 

( ಎ) ಪಾರ್ಶ್ವ ಶೀರ್ಷಿಕೆಯಲ್ಲಿ “18 ” ಎಂಬ ಅಂಕೆಯ ಬದಲು “ 1 ” ಎಂಬ 
ಅಂಕೆಯನ್ನು ಸೇರಿಸತಕ್ಕದ್ದು. 

( ) ವಿಭಾಗದಲ್ಲಿ ಹದಿನೆಂಟು" ಎಂಬ ಪದದ ಬದಲು “ಇಪ್ಪತ್ತೊಂದು” 
ಎಂಬ ಪದವನ್ನು ಸೇರಿಸತಕ್ಕದ್ದು. 


17 


5. 18ನೇ ವಿಭಾಗದ ತಿದ್ದುಪಡಿ , ಪ್ರಧಾನ ಅಧಿನಿಯಮದ 18ನೇ ವಿಭಾಗದ 4ನೇ 
ಉಪ- ವಿಭಾಗದಲ್ಲಿ, ( ಬಿ) ಖಂಡಕ್ಕೂ ಅದರ ಎದುರಿಗಿರುವ ಟಿಪ್ಪಣಿಗಳಿಗೂ ಬದಲು, ಈ 
ಕೆಳಗಿನ ಖಂಡವನ್ನು ಹಾಗೂ ಟಿಪ್ಪಣಿಗಳನ್ನು ಅನುಕ್ರಮವಾಗಿ ಸೇರಿಸತಕ್ಕದ್ದು, ಅದೇನೆಂದರೆ : 
“( ಐ) ವಿದೇಶ ಮದ್ಯಕ್ಕೆ ( ಭಾರತದಲ್ಲಿ ನಿರ್ಮಿತ) ಪ್ರತಿಯೊಂದು ಬಲ್ಫ್ 

ಗ್ಯಾಲನೇಜು ಫೀಜಿನ ಮಾದರಿಯಲ್ಲಿ ಲಿಟರಿಗೆ 30 ರೂಪಾಯಿ 
ಹೊರಿಸುವಾಗ 

(ಮೂವತ್ತು ರೂಪಾಯಿ ) ” 
6. 55ಐ ಎಂಬ ಹೊಸ ವಿಭಾಗದ ಸೇರಿಸುವಿಕೆ . ಪ್ರಧಾನ ಅಧಿನಿಯಮದ 55ಎಚ್ 
ವಿಭಾಗದ ನಂತರ, ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

55ಐ. ಸಿನಿಮಾ ಮಂದಿರಗಳಲ್ಲಿ ಪ್ರದರ್ಶಿಸುವ ಸಿನಿಮಾಗಳಲ್ಲಿ ಸೂಚನೆ ನೀಡದೆ 
ಮದ್ಯದ ಅಥವಾ ಮದ್ಯ ಬಳಸುವುದನ್ನು ಅಥವಾ ಪ್ರದರ್ಶಿಸುವ ದೃಶ್ಯವನ್ನು ತೋರಿಸುವುದಕ್ಕಿರುವ 
ಜುಲ್ಮಾನೆ. (1) ಸಿನಿಮಾಗಳಲ್ಲಿ ಮದ್ಯ ಉಪಯೋಗಿಸುವುದು ಅಥವಾ ಬಳಸುವುದು ಅಥವಾ 
ಪ್ರದರ್ಶಿಸುವುದು ಒಳಗೊಂಡಿರುವ ಯಾವುದೇ ದೃಶ್ಯವನ್ನು, ಅಂತಹ ದೃಶ್ಯದಲ್ಲಿ , ವಿವಿಧ 
ಬಣ್ಣಗಳಲ್ಲಿ ವ್ಯಕ್ತವಾಗಿ ಕಾಣುವಂತೆ ಹಾಗೂ ದೃಶ್ಯದ ಒಟ್ಟು ಅಳತೆಯ - ರಷ್ಟು ಅಳತೆಯಲ್ಲಿ 
“Consumption of Alcohol is injursous to health /ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ 
ಎಂಬ ಸೂಚನೆಯನ್ನು ನೀಡದೆ ಚಿತ್ರೀಕರಿಸುವುದೋ ಸಿನಿಮಾ ಮಂದಿರಗಳಲ್ಲಿ ಪ್ರದರ್ಶಿಸುವುದೋ 
ಮಾಡತಕ್ಕದ್ದಲ್ಲ . 

( 2) ಯಾವುದೇ ಸಿನಿಮಾ ಮಂದಿರದಲ್ಲಿ, ( 1) ನೇ ಉಪ- ವಿಭಾಗದ 
ನಿಬಂಧನೆಗಳನ್ನು ಉಲ್ಲಂಘಿಸುವಂತಹ ಒಂದು ದೃಶ್ಯವಿರುವ ಯಾವುದೇ ಸಿನಿಮಾವನ್ನು 
ಪ್ರದರ್ಶಿಸುವ ಅಥವಾ ಪ್ರದರ್ಶಿಸುವಂತೆ ಮಾಡುವ ಯಾವುದೇ ವ್ಯಕ್ತಿಯನ್ನು, ಅಪರಾಧ 
ನಿರ್ಣಯದ ಮೇರೆಗೆ, ಆರು ತಿಂಗಳ ವರೆಗಿನ ಸರಳ ಜೈಲು ಶಿಕ್ಷೆಯನ್ನೋ ಹತ್ತು ಸಾವಿರ 
ರೂಪಾಯಿ ವರೆಗಿನ ಜುಲ್ಮಾನೆಯನ್ನೋ ಅವು ಎರಡೂ ಸೇರಿಯೋ ವಿಧಿಸಿ ಶಿಕ್ಷಿಸತಕ್ಕದ್ದಾಗಿದೆ. 
7. 67ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 67ನೇ ವಿಭಾಗದಲ್ಲಿ, 

( ಎ) (2) ನೇ ಉಪ- ವಿಭಾಗದ, “25 ,000 ರೂಪಾಯಿ ( ಇಪ್ಪತ್ತೈದು ಸಾವಿರ 
ರೂಪಾಯಿ ಮಾತ್ರ ) ”, ಎಂಬ ಅಂಕೆಗಳಿಗೂ ಪದಗಳಿಗೂ ಆವರಣಗಳಿಗೂ ಬದಲು 
“3,00 , 000 ರೂಪಾಯಿ (ಮೂರು ಲಕ್ಷ ರೂಪಾಯಿ) ” ಎಂಬ ಅಂಕೆಗಳನ್ನು, ಪದಗಳನ್ನು 
ಹಾಗೂ ಆವರಣಗಳನ್ನು ಸೇರಿಸತಕ್ಕದ್ದು. 

18 


( 2 ) ನೇ ಉಪ- ವಿಭಾಗದ ನಂತರ , ಈ ಕೆಳಗಿನ ಉಪ- ವಿಭಾಗವನ್ನು 
ಸೇರಿಸತಕ್ಕದ್ದು, ಅದೇನೆಂದರೆ : 

(3) ಈ ಅಧಿನಿಯಮದ ಪ್ರಕಾರದ ಒಂದು ಲೈಸೆನ್ಸ್ ಇರುವ ಒಂದು 
ಹೋಟೇಲ್/ ರೆಸ್ಟಾರಂಟ್‌ನ್ನು ಹೊಂದಿರುವ ಒಂದು ಪಾಲುಗಾರಿಕೆ ವ್ಯಾಪಾರ ಸಂಸ್ಥೆಯು ಅಥವಾ 
ಒಂದು ಕಂಪೆನಿಯು ಕಮಿಷನರ ಪೂರ್ವಾನುಮತಿಯಿಲದೆ ಅಂತಹ ಪಾಲುಗಾರಿಕೆ ವ್ಯಾಪಾರ 
ಸಂಸ್ಥೆ ಅಥವಾ ಕಂಪೆನಿಯ ನಿರ್ದೆಶಕ ಮಂಡಲಿಯು ರಚಿಸುವಂತಹ ಯಾವುದೇ ಕರಾರು 
ಪತ್ರವನ್ನು ಯಾವ ಆಧಾರದ ಮೇರೆಗೆ ಅಂತಹ ಲೈಸೆನ್ಸ್ನ್ನು ನೀಡಿರುವುದೋ ಅದನ್ನು ಪುನರ್ 
ರಚಿಸುವುದೋ ಬದಲಾಯಿಸುವುದೋ ಮಾರ್ಪಾಟು ಮಾಡುವುದೋ ಮಾಡಿದಲ್ಲಿ, ( 2) ನೇ 
ಉಪ- ವಿಭಾಗದ ಪ್ರಕಾರ ಹೊರಿಸಲಾದ ಜುಲ್ಮಾನೆಯನ್ನು ಪಾವತಿಸುವುದರ ಮೇರೆಗೆ ಹಾಗೂ 
ಅಂತಹ ಲೈಸನಿ ಯ ಅರ್ಜಿಯ ಮೇರೆಗೆ ಈ ಅಧಿನಿಯಮದ ಇತರ ನಿಬಂಧನೆಗಳಿಗೆ ಹಾಗೂ 
ಅದರ ಪ್ರಕಾರ ಮಾಡಲ್ಪಟ್ಟಿರುವ ನಿಯಮಗಳಿಗೆ ವಿಧೇಯವಾಗಿ , ನಿಯಮಗಳಿಂದ ನಿಗದಿಪಡಿಸ 
ಬಹುದಾದಂತಹ ಶುಲ್ಕವನ್ನು ಸ್ವೀಕರಿಸಿದ ನಂತರ ಅಂತಹ ಪುನರ್ ರಚನೆಯನ್ನು, 
ಬದಲಾವಣೆಯನ್ನು ಅಥವಾ ಮಾರ್ಪಾಟನ್ನು ಕಮಿಷನರಿಗೆ ಕ್ರಮಬದ್ದಗೊಳಿಸಬಹುದಾಗಿದೆ.”. 

8. 67ಎ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 67ಎ ವಿಭಾಗದ ( 1) ನೇ 
ಉಪ- ವಿಭಾಗದ ಕೆಳಗಿನ ಪಟ್ಟಿಯ ( 1) ನೇ ಕಾಲಂನಲ್ಲಿ, 18 ” ಎಂಬ ಅಂಕೆ ಬರುವ 
ಎರಡೂ ಸ್ಥಳಗಳಲ್ಲಿ ಅದರ ಬದಲು “ 21 ” ಎಂಬ ಅಂಕೆಯನ್ನು ಸೇರಿಸತಕ್ಕದ್ದು. 

9. ರದ್ದತಿ ಮತ್ತು ರಕ್ಷಣೆ (1) 2013ರ ಅಬಕಾರಿ (ತಿದ್ದುಪಡಿ) ಅಧ್ಯಾದೇಶ 
( 2013ರ 32 ) ವು ಈ ಮೂಲಕ ರದ್ದುಗೊಂಡಿರುವುದು. 

(2) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಿದಂತಹ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಅಥವಾ ಮಾಡಿದುದಾಗಿ 
ಭಾವಿಸಲ್ಪಡುವಂತಹ ಯಾವುದೇ ಕಾರ್ಯ ಅಥವಾ ಕೈಗೊಂಡ ಅಥವಾ ಕೈಗೊಂಡಿರುವುದಾಗಿ 
ಭಾವಿಸಲ್ಪಡುವಂತಹ ಯಾವುದೇ ಕ್ರಮವು ಈ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿಮಾಡಿದಂತಹ 
ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿಯೋ ಅಥವಾ ಕೈಗೊಂಡಿರುವುದಾಗಿಯೋ 
ಭಾವಿಸತಕ್ಕದ್ದು. 


ನಿಖಿಲ್ ಕುಮಾರ್ , 


ರಾಜ್ಯಪಾಲರು. 


G 10/2014 / GPC. 


19 


